


ಗೋವಿನ ಹಾಡು 





ಕನ್ನಡ ಸಾಹಿತ್ಯ ಪರಿಷತ್ತು 


ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆ೦ಗಳೂರು-೧೮ 


GOVINA HAADU - ೩ popular poem on a cow by an unknown poet in 
Kannada. Published by : Kannada Sahitya Parishattu, Pampa 
Mahakavi Road, Chamarajapet, Bangalore - 560018 Pages: 20 +vi 
Price: Rs. 20=00: 2014 | 


ಮೊದಲನೇ ಮುದ್ರಣ : ೧೯೭೨ 
ಎರಡನೇ ಮುದ್ರಣ : ೧೯೭೮ 
ಮೂರನೇ ಮುದ್ರಣ : ೨೦೦೯ 
ನಾಲ್ಕನೇ ಮುದ್ರಣ °° ನವಿದಿ೧೪ 
ಪ್ರತಿಗಳು : ೧೦೦೦ 
ಬೆಲೆ : ಇಪ್ಪತ್ತು ರೂಪಾಯಿಗಳು 


© ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಪ್ರಕಟಣಾ ಸಮಿತಿ 


ಅಧ್ಯಕ್ಷರು — ಶ್ರೀ ಪುಂಡಲೀಕ ಹಾಲಂಬಿ 
ಸಮ್ಮೇಳನಾಧ್ಯಕ್ಷರು ಎ ಡಾ. ನಾ. ಡಿಸೋಜ 

೮೦ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 
ಸದಸ್ಯರು 
ಶ್ರೀ ಬಿ.ಎಂ. ಸದಾಶಿವಪ್ಪ ಶ್ಯಾಗಲೆ ಶ್ರೀ.ಎನ್‌. ನಾರಾಯಣ 
ಶ್ರೀ ನೀಲಾವರ ಸುರೇಂದ್ರ ಅಡಿಗ ಡಾ. ವಸುಂಧರಾ ಭೂಪತಿ 
ಡಾ. ಸೋ.ಮು. ಭಾಸ್ಕರಾಚಾರ್‌ ಡಾ. ರಾಜೇಂದ್ರ ಎಸ್‌. ಗಡಾದ 
ಶ್ರೀ ಎಸ್‌.ಜಿ. ಕೋಟಿ ಡಾ. ಡಿ.ಕೆ ಚಿತ್ತಯ್ಯಪೂಜಾರ್‌ 
ಕಾರಾ [2 
ಡಾ. ಮಳಲಿ ವಸಂತಕುಮಾರ್‌ ಡಾ. ಸುಜಾತಾ ಜಂಗಮಖೆಟ್ಟಿ 
ಡಾ. ಮಾನಸ | ಶ್ರೀ ಸಂಗಮೇಶ ಬಾದವಾಡಗಿ 
ಡಾ. ಎ.ವಿ. ನಾವಡ ಶ್ರೀ ಸಿ.ಕೆ. ರಾಮೇಗೌಡ 
ಶ್ರೀಮತಿ ಬಿ. ನಾರಾಯಣಮ್ಮ £ ಪಿ. ಮಲ್ಲಿಕಾರ್ಜುನಪ 

ಇರಾನಿ ೧ ಎವಿ 

ಶ್ರೀ ಬಿ.ಎನ್‌. ರಾಮಸ್ವಾಮಿ 
ನಿರ್ದೇಶಕರು ಶ್ರೀ ಜೆ.ಎನ್‌. ಶಾಮರಾವ್‌ 
2 2 ಟ್‌ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಚಾಲಕ 
ಮುಖಪುಟ ವಿನ್ಯಾಸ : ಪ್ರವರ್‌ ಗ್ರಾಫಿಕ್‌ 
ಮುದ್ರಣ ಬಿ.ಎಂ.ಶ್ರೀ ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 


ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು - ೧೮ 


ಅಧ್ಯಕ್ಷರ ನುಡಿ 


ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮರುಮುದ್ರಣಗೊಳ್ಳುತ್ತಿರುವ ಮತ್ತು 
ಹೂಸದಾಗಿ ಮುದ್ರಿತವಾಗುತಿರುವ ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು 
ಸಹೃದಯರು ಮೆಚ್ಚಿ ಚ್ಚ ಸ್ವೀಕರಿಸಲು ಯೋಗ್ಯವಾಗುವಂತೆ ಆಕರ್ಷಕ ವಿನ್ಯಾಸಗಳಲ್ಲ 
ಪಡಿಸುವ ಆಶಯ ನಮ್ಮದು. 

ಸಮಗ್ರ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ 
ಭಾಜನವಾಗಿರುವ, ೧೯೧೫ರಲ್ಲಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು, 
ಶತಮಾನೋತ್ಸವದ ಹೊಸ್ತಿಲಲ್ಲಿದೆ. ಕಳೆದ ೯೯ ವರ್ಷಗಳಿಂದಲೂ ಕನ್ನಡ 
ಗ್ರಂಥಗಳ ಪ್ರಕಟಣೆಯನ್ನು ನಿರಂತರವಾಗಿ ಮಾಡುತ್ತಾ ಬ೦ದಿರುವ ಪರಿಷತ್ತು 
ಸುಮಾರು ಒಂದು ಸಾವಿರದ ನಾಲ್ಕುನೂರಕ್ಕೂ ಹಚ್ಚು ಕೃತಿಗಳನ್ನು ಪ್ರಕಿಸಿರುತ್ತದೆ. 
ಸರಿಸುಮಾರು ಒ೦ದು ಶತಮಾನದಷ್ಟು ಕಾಲಾವಧಿಯ ನಿರಂತರತೆ ಹಾಗೂ 
ಕೃತಿಗಳ ಮೌಲಿಕತೆಯ ದೃಷ್ಟಿಯಿ೦ದ ಇದೊಂದು ಅಪೂರ್ವ ದಾಖಲೆಯಾಗಿದೆ. 
ಕನ್ನಡ ಪ್ರಕಟಣಾ ಚರಿತ್ರೆಯಲ್ಲ೦ತೂ ಅನನ್ಯವೇ ಸರಿ. 


"ಗೋವಿನ ಹಾಡು' ಕನ್ನಡ ಜನಮಾನಸದಲ್ಲಿ ಅಮರವಾಗಿರುವ ಪ 
ಕಾವ್ಯ ಆದರೆ ಅದರ ಆತು: ಮು ಕನ್ನ 


ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿದ ಬಿ.ಎಂ.ಶ್ರೀ. ಅಚ್ಚುಕೂಟದ 
ಸಿಬ್ಬಂದಿವರ್ಗಕ್ಕೆ ಹಾಗೂ ಈ ಕಾರ್ಯದಲ್ಲಿ ಸಹಕಾರ ನೀಡಿದ ಪ್ರಕಟಣ 


ಸಮಿತಿಯ ಎಲ್ಲಾ ೫ ದಸ್ಕರಿಗೆ ನ ನನ್ನ ಕೃತಜ್ಞತೆ ಗಳು. 


ಹುಂಡಲೀಕ ಹಾಲಂಬಿ 
ಅಧ್ಯಕ್ಷರು 


ಯದು) 


ಲ್ಪ 
೨ 


4 


ಆವ 
ಬ್ರ 0 


ಮುದ್ರಣದ 
ವಾಗಿತ್ತು 
ಜಾ ಒದಗಿ: 


ಶನ 


ಎ 


ಕ 


ಉದೇ 


ಸ 
ಸಿ 


ದ್ದಿತಿ 
ವು 

ವ್ರ 

ಅ 


( 


ಹ 
ಮಿಯ್ಯ 


ಗಾ 


[el ಲ್ಯ ಭಾ 
ME ದ್‌ 
g 5 


5 

3 4 ಟ್ಟ 

ಜ.1. 
ವ ಡಿ ಕ 


x ಬಾ 
i ಸ 


ನ 


4” My ಸ 


ಖೃ 


ಜ.1 


ಅವರು ಈ ಕಥಾ ಕಾವ್ಯವನ್ನು ಬರೆದವನು ಮದ್ದೂರಿನವನಿರಬೇಕು ಎಂದು 
ಊಹಿಸುತ್ತಾರೆ, ಕೊನೆಯ ಪಕ್ಷದಲ್ಲಿ ಬರುವ "ಮದ್ದುರ ಶ್ರೀ ನಾರಸಿ೦ಹನೆ'. 
`ಸೋತ್ರದಿಂದ. | 


-ನಮ್ಮ ಒಂದು ಸಂಪ್ರದಾಯದಂತೆ ನಮಗೆ ಕರ್ತ್ವವಿಗಿಂತ ಕೃತಿ ಮುಖ್ಯ 
ಕವಿ ಅನಾಮಧೇಯನಾಗಿ ಅಜ್ಞಾತವಾಗಿ ಉಳಿಯುತ್ತಾನೆ. ಅವನ ಕೃತಿ 


ಅಜರಾಮರವಾಗಿ ಉಳಿಯುತ್ತದೆ. ಅದಕ್ಕೆ "ಗೋವಿನ ಕಥೆ' ದೃಷ್ಟಾಂತ. 


ಬೆಂಗಳೂರು ಹಂಪ ನಾಗರಾಜಯ್ಯ 
೨೦-೧೦೦-೭೮ ಅಧ್ಯಕ್ಷ 


ಗೋವಿನ ಹಾಡು 


ಧರಣಿ ಮಂಡಲ ಮಧ್ಯದೊಳಗೆ 
ಮೆರೆವುದೈವತ್ತಾರು ದೇಶದಿ 
ಇರುವ ಕಾಳಿಂಗನೆಂಬ ಗೊಲ್ಲನ 
ಪರಿಯ ನಾನೆಂತು ಪೇಳ್ವೆನು 


ರೂಢಿಯೊಳಗರುಣಾದ್ರಿ ಗಿರಿಯು 
ನಾಡಿನೊಳಗಿಹುದೊಂದು ಬೆಟ್ಟವು 
ರೂಢಿಗಂಬರ ತುರುಕುವಂದದಿ 
ನೋಡಲಾಶ್ಚರವೆನಿಸಿತು 
ಸೃಷ್ಟಿಯೊಳಗರುಣಾದ್ರಿಗಿರಿಯು 
ಟದಾ ಬಳಸೇಳು ಗಿರಿಗಳು 

ನೆ ಹನ್ನೆರಡು ಯೋಜನ 


ಬೆ 
ನೆ 
ದ ಪಸಿತಾರಣ್ಯದಿ 


ee 


f) 


ತ 


ನಾಗಸಂಪಿಗೆ ಮಾವು ನೇರಿಲು 
ತೇಗ ಚೆನ್ನಂಗಿ ಬನ್ನಿ ಪಾದ್ರಿಯು 
ಬಾಗೆ ತಿಂತ್ರಿಣಿ ಮತ್ತೆ ಬಿಲ್ವ 
ತಾಗಿ ಮೆರೆದವರಣ್ಯದಿ 


ಆಲವರಳಿಯು ಅತ್ತಿಕಿತ್ತಳ 

ಜಾಲ ತದಿಗಿಲು ಅಗಿಲು ಶ್ರೀಗಂಧ 
ಬೇಲ ಭೂತಳೆ ಬಿದಿರು ಬೂರಗ 
ಲೀಲೆಯೊಳು ವನವೊಪ್ಪಿತು 


el 


॥೨॥ 


lal 


॥೪॥ 


॥೫॥ 


ಗೋವಿನಹಾಡು 


ಎಕ್ಕೆ ಎಲಚಿಯು ಲಕ್ಕಿಗಿಡಗಳು 

ಸೊಕ್ಕಿ ಮೆರೆವಾ ಸೀಗೆ ಮರಗಳು 

ಉಕ್ಕಿ ಬೆಳೆಯುವ ನೆಲ್ಲಿಗಿಡಗಳು 

ತೆಕ್ಕಯಿಸಿತಾರಣ್ಯದಿ Well 


ತೊಂಡೆ ತೊಟ್ಟಯು ಸೊಂಡೆಗಿಡ ಭೂ 
ಮಂಡಲಾದೊಳು ಬೆಳೆವ ತೊಳಸಿಯು 

ಉಂಡು ಸಂತಸಗೊಂಬ ನೇರಿಲು 

ತಂಡ ತಂಡದಿ ಮೆರೆದುವು ॥೭॥ 


ಮೊಲ್ಲೆ ಮಲ್ಲಿಗೆ ಮುಗುಳುಸಂಪಿಗೆ 

ಚೆಲ್ವ ಜಾಜಿಯು ಸುರುಗಿ ಸುರಹೊನ್ನೆ 

ಎಲ್ಲಿ ನೋಡಲು ದವನ ಕೇತಕಿ 

ಅಲ್ಲಿ ಮೆರೆದವರಣ್ಯದಿ nS 


ನಿಂಬೆ ನೇರಿಲು ಹಲಸು ಬೇಲವು 

ಅಂಬರಕ್ಕೆ ಹರಿವ ಅಡಕೆಯು 

ತುಂಬಿ ತುಳುಕುವ ತೆಂಗಿನಾ ಮರ 
ಸಂಭಮಾದೊಳು ಮೆರೆದುವು ॥೯॥ 


ಆಡಸೋಗೆಯು ಕಾಡುನುಗ್ಗೆಯು 

ರೂಢಿಯಿಂದಲಿ ಬೆಳೆವ ತಗ್ಗಿಯು 

ಕೂಡಿ ಬೆಳೆಯುವ ಈಜಿಯಿಪ್ಪೆಯು 

ರೂಢಿಯೊಳು ವನವೊಪ್ಪಿತು ॥೧೦॥ 


ವರಹ ಶಾರ್ದೂಲ ಸಿ೦ಹ ವಾರಣ 

ಕರದಿ ಕಾಡೆಮ್ಮೆ ಕಡವೆ ಮೃಗಗಳು 

ಅರುಣ ಸಾರಗ ಬೆಕ್ಕು ಜಂಬುಕ 

ಮರೆ ಹುಲ್ಲೆ ಸಿಂಗ ಮುಸುವನು MOON 


ಗೋವಿನಹಾಡು 


ಗಿಳಿಯು ಕೋಗಿಲೆ ನವಿಲು ಕಾಡ್ಕೊಳಿ 
ಪೊಳೆವ ಕಾಡ್ಜೆಕ್ಕು ಲಗಡೆ ರಣಹದ್ದು 
ಸುಳಿವ ಕಾಳಿಂಗ ಹಂಸ ಚಕೋರನ 
ಬಳಗವೊಪ್ಪಿತು ವನದೊಳು 


ಪಚ್ಚಿಹಕ್ಕಿಯು ಪಾರಿವಾಳವು 
ಹೆಚ್ಚಿನಾ ಗೌಜೀನ ಹಕ್ಕಿಯು 
ಕಚ್ಚಿ ಆಡುವ ಸಿಪಲೆ ಹಕ್ಕಿಯು 
ರಚ್ಚಿಸಿ ಮೆರೆದವರಣ್ಯದಿ 


ಬಣ್ಣದುರುಳಿಯ ಬೆಟ್ಟದಾವರೆ 
ಕಣ್ಣಿಗೆ ಪ್ರಿಯವಾದ ಸರ್ಪವು 

ಬಣ್ಣ ಬಣ್ಣದ ಕೀರ ಮರಿಗಳು 
ತಣ್ಣಗಿರ್ದವರಣ್ಯದಿ 


ಉರುಬಿನಿಂದಾ ಬರುವ ಕರಿಗಳು 

ಎರಗಿ ಬರುತಿಹ ಗಂಡು ಮೃಗಗಳು 
ತರುಬಿ ಬರುತಿಹ ಮಲೆಯ ಹೋರಿಯು 
ಬಳಸಿ ಮೆರೆದವರಣ್ಯದಿ 


ಕೆಂಚ ನಾಯ್ಗಳು ಕೆಲವು ಕಾಡ್ಕೊಳಿ 
ಪಂಚವರ್ಣದ ಪಾರಿವಾಳವು 
ಸಂಚಿನೊಳ್ತಾ ಬರುವ ಕಿರುಬನು 
ಮುಂಚೆ ಮೆರೆದವರಣ್ಯದಿ 


ಹೊಂಚಿ ಕಾಯುವ ತೋಳ ನರಿಗಳು 
ಅಂಜಿವೋಡುವ ಮೊಲನು ಕಪಿಗಳು 
ರಂಜಿಸುತ್ತಿಹ ಕೋಣ ಮರಿಗಳು 
ಬಂದು ಮೆರೆದವರಣ್ಯದಿ 


eb] 


MOA 


MOVIN 


OE 


NOE 


MOEN 


ಗಿರಿಯ ಪ್ರಾಂತ್ಯದಿ ಶೈಲಗೃಹದಿ 
ಇರುವ ಮುನಿಗಳು ತಪಸಿ ಸಿದ್ಧರು 
ಪರಮ ಮುನಿಜನ ಬ್ರಹ್ಮ ಯಷಿಗಳು 
ಹರಿಯ ಧ್ಯಾನದೊಳಿರ್ದರು 


ಪೃಥ್ವಿಯೊಳಗರುಣಾದ್ರಿಗಿರಿಯು 
ಒತ್ತಿನೊಳಗಿಹ ಪುಣ್ಯತೀರ್ಥವು 
ಸತ್ಯಸಾಗರ ಮುಂದೆ ಗೌತಮಿ 
ಉತ್ತಮಾ ನದಿ ಮೆರೆದವು 


ಗಿರಿಗಳೆಡೆಯೊಳು ಅಡವಿ ಮಧ್ಯದಿ 
ತುರುವ ದೊಡ್ಡಿಯ ಮಾಡಿಕೊಂಡು 
ಇರುವ ಕಾಳಿಂಗನೆಂಬ ಗೊಲ್ಲನ 
ಪರಿಯ ನಾನೆಂತು ಪೇಳ್ವೆನು 


ಗೊಲ್ಲದೊಡ್ಡಿಯೊಳಿರುವ ಪಶುಗಳು 
ಎಲ್ಲ ಬೆಟ್ಟದ ಮೇಲೆ ಮೇಯುತ 
ಒಳ್ಳೆ ಹುಲ್ಲು ನೀರ್ಗಳಿಂದಲಿ 

ಅಲ್ಲಿ ಮೆರೆದವರಣ್ಯದಿ 


ತಿರುಗಿ ಮಂದೆಗೆ ಬರುತ ಪಶುಗಳು 
ನೆನೆದು ತಮ್ಮಾ ಕರುಗಳನ್ನು 
ಪರಿದು ಲಂಘಿಸಿ ಚಿಮ್ಮಿ ನೆಗೆಯುತ 
ಭರದಿ ಬಂದವು ದೊಡ್ಡಿಗೆ 


ತಮ್ಮ ತಾಯ್ಗಳ ಕಂಡು ಕರುಗಳು 
ಅಮ್ಮನೆಂದೂ ಕೂಗಿ ನಲಿಯುತ 
ಸುಮ್ಮಾನದೊಳು ಮೊಲೆಯನುಂಡು 
ನಿರ್ಮಲಾದೊಳು ಇದ್ದವು 


ಗೋವಿನಹಾಡು 


MOS 


NOE 


॥೨೦॥ 


MIO 


೨೨ 


॥೨೩। 


ಗೋವಿನಹಾಡು 


ಉದಯಕಾಲದೊಳೆದ್ದು ಗೊಲ್ಲನು 
ನದಿಯ ಸ್ನಾನವ ಮಾಡಿಕೊಂಡು 
ಮದನ ತಿಲಕವ ಫಣೆಯೊಳಿಟ್ಟು 

ಚದುರಸಿಕೆಯನು ಹಾಕಿದ 


ಉಟ್ಟ ದಟ್ಟಯು ಪಟ್ಟೆ ಚಲ್ಲಣ 
ತೊಟ್ಟ ಪದಕವು ಬಿಲ್ಲೆ ಸರಗಳು 
ಕಟ್ಟಿ ಭಾಷುರಿ ಭುಜದ ಕೀರ್ತಿಯು 
ಇಟ್ಟ ಮುದ್ರಿಕೆಯುಂಗುರ 


ಪಚ್ಚೆ ಕಡಗವು ಪವಳದಾಸರ 
ಹೆಚ್ಚನಾ ಕಾಲ್ಲಡಗ ಗೆಜ್ಜಿಯು 
ನಿಶ್ಚಿತಾನ೦ದದಲಿ ಮೆರೆದನು 
ಮುತ್ತಿನಾ ಸರ ಪದಕವು 


ಇಟ್ಟ ಮುತ್ತಿನ ಒಂಟ ಬಾವುಲಿ 
ಕಂಠಮಾಲೆ ಪದಕ ಸರಗಳು 

ದಿಟ್ಟತನದಲಿ ಧರಿಸಿ ಮೆರೆದನು 
ಗಂಟೆ ಮೊದಲಾದೊಡವೆಯಾ 


ನೀಲದೊಂಟಿಯು ತಾಳಿ ಚೌಕಳಿ 
ಕಾಲ ಕಡಗವು ಮೇಲೆ ಭಾಪುರಿ 
ನೀಲದುಂಗುರ ಕಾಲ ಸರಗಳು 
ಲೋಲ ಧರಿಸಿಯೆ ಮೆರೆದನು 


ಚ೦ದ್ರಗಾವಿಯ ಅಂಗಿತೊಟ್ಟು 
ಇಂದ್ರನೀಲದ ಪಾಗುಸುತ್ತಿ 
ಚಂದ್ರಕಾಂತದ ದುಪಟಿಯನ್ನು 
ಚಂದದಿಂದಲಿ ಪೊದ್ದನು 


॥೨೪॥ 


೨೫ 


॥೨೬॥ 


DE 


DSN 


DEN 


ಗೊಲ್ಲ ಶೃಂಗಾರೀಸಿಕೊಂಡು 
ಒಳ್ಳೆ ದುಕುಲಗಳನ್ನು ಪೊದ್ದು 
ಬೆಳ್ಳಿಯಂಡೆಯ ಕೈಲಿ ಪಿಡಿದು 
ಎಲ್ಲ ಗೋವ್ಗಳ ಕರೆದನು 


ಎಳೆಯ ಮಾವಿನ ಮರದ ಕೆಳಗೆ 
ಕೊಳಲನೂದುತ ಗೊಲ್ಲಗೌಡನು 
ಬಳಸಿ ಬರುವ ತರುಗಳನ್ನು 
ಬಳಿಗೆ ಕರೆದನು ಹರುಷದಿ 


ಪಾರ್ವತೀ ಲಕ್ಷ್ಮೀಯು ಬಾರೆ 
ಸರಸ ಸದ್ಗುಣವನಿತೆ ಬಾರೆ 
ಸರಸ್ಪತಿಯ ಮಾಣಿಕವೆ ಬಾರೆಂದು 


ನ 
ಸರಸದಿಂ ಗೊಲ್ಲ ಕರೆದನು 


ಟಬ 


ವ 


ಉದಯ ಭಾಸ್ಕರ ದೇವಿ ಬಾರೆ 
ಚದುರ ಗುಣ ಸಂಪನ್ನೆ ಬಾರೆ 
ಹೃದಯ ನಿರ್ಮಳೆ ನೀನು ಬಾರೆಂದು 
ಹರುಷದೊಳು ಗೊಲ್ಲ ಕರೆದನು 


ಧರ್ಮದೇವಿ ನೀನು ಬಾರೆ 
ಧರ್ಮಗುಣದಾ ತಾಯೆ ಬಾರೆ 
ಧರ್ಮವತಿಯೇ ನೀನು ಬಾರೆಂದು 
ಪ್ರೇಮದೊಳು ಗೊಲ್ಲ ಕರೆದನು 


ಗಂಗೆ ಬಾರೇ ಗೌರಿ ಬಾರೇ 
ತುಂಗಭದ್ರೆ ನೀನು ಬಾರೇ 
ಅಂಗನಾಮಣಿ ನೀನು ಬಾರೆಂದು 
ಅ೦ಗವಿಸಿ ಗೊಲ್ಲ ಕರೆದನು 


ಗೋವಿನಹಾಡು 


NAO 


NAO 


A 


NAA 


॥೩೪॥ 


॥೩೫ 


ಗೋವಿನಹಾಡು 


ರಂಗನಾಯಕಿ ನೀನು ಬಾರೆ 

ರಘುಕುಲೋತ್ತಮೆ ನೀನು ಬಾರೆ 

ಶೃಂಗಾರದ ಸೊಬಗಿ ಬಾರೆಂದು 

ಅ೦ಗವಿಸಿ ಗೊಲ್ಲ ಕರೆದನು IAL 


ಪುಣ್ಯಕೋಟಯೆ ನೀನು ಬಾರೆ 

ಪುಣ್ಯವಾಹಿನಿ ನೀನು ಬಾರೆ 

ಪೂರ್ಣಗುಣ ಸಂಪನ್ನೆ ಬಾರೆಂದು 

ನಾಣ್ಯದಿ೦ ಗೊಲ್ಲ ಕರೆದನು 1೩೭ 


ಕಾಮಧೇನುವೆ ನೀನು ಬಾರೆ 

ಭೂಮಿ ದೇವಿಯೆ ನೀನು ಬಾರೆ 

ರಾಮದರಗಿಣಿ ನೀನು ಬಾರೆಂದು 

ಪ್ರೇಮದಿಂ ಗೊಲ್ಲ ಕರೆದನು 1೩೮ 


ಭಾಗ್ಯ ಲಕ್ಷ್ಮಿಯೆ ನೀನು ಬಾರೆ 

ಭಾಗ್ಯ ಗುಣ ಚಾರಿತ್ರೆ ಬಾರೆ 

ಯೋಗವತಿಯೇ ನೀನು ಬಾರೆಂದು 

ಬೇಗದಿ೦ ಗೊಲ್ಲ ಕರೆದನು AE 


ಗೊಲ್ಲ ಕರೆದಾ ಧ್ವನಿಯ ಕೇಳಿ 

ಎಲ್ಲ ಪಶುಗಳು ಬಂದವಾಗ 

ಚಲ್ಲಿ ಸೂಸಿ ಪಾಲ ಕರೆದು 

ಅಲ್ಲಿ ತುಂಬಿತು ಬಿಂದಿಗೆ ॥೪೦॥ 


ಒಡನೆ ದೊಡ್ಡಿಯ ಬಿಡುತ ಪಶುಗಳು 
ನಡೆದವಾಗಾರಣ್ಯಕಾಗಿ 

ಕಡಲು ಮೇಘವು ತೆರಳುವಂದದಿ 

ನಡೆದವಾಗಾರಣ್ಯಕೆ PON 


ಎಣಿಕೆ ಹುಲ್ಲೆ ವರ್ಣದಾವು 
ಉನ್ನಂತ ಬೆಟ್ಟದ ಕೆಂದ ಆವು 
ಉನ್ನಂತವಹ ಕಪಿಲೆ ಗೋವ್ಗಳು 
ಉನ್ನಂತವಾಗಿ ನಡೆದವು 


ಕರುವುಗಾಳು ಕಡಸುಗಾಳು 
ಸರಿಯ ಪ್ರಾಯದ ಎತ್ತುಗಾಳು 
ದುರುಳು ಪ್ರಾಯದ ಗೋವ್ಧಳೆಲ್ಲ 
ತೆರಳಿದಾವಾರಣ್ಯಕೆ 


ಅಟ್ಟ ಬೆಟ್ಟದ ಕಿಬ್ಬಿಯೊಳಗೆ 
ಇಟ್ಟೆಡೆಯ ಬೆಟ್ಟಾದ ನಡುವೆ 
ದಟ್ಟೈಸಿದಾ ಸಸಿಗಳೆಡೆಯೊಳು 
ಮುಟ್ಟಿ ಮೇದವು ಹುಲ್ಲನು 


ಅಕ್ಕಿಯಂತ ಹುಲ್ಲುಗಳನು 
ಸಕ್ಕರೆಯಂದದಲಿ ಸವಿದು 
ಅಕ್ಕರಿಂದಾಹಾರಗೊಂಡು 
ಸೊಕ್ಕಿ ಸಂತಸಗೊಂಡವು 


ಹರಿದು ಮೇದ ಪಶುಗಳನು 

ಕರೆದು ತಂದನು ಗೊಲ್ಲಗೌಡನು 
ಕೊರಳ ಗಂಟೆಯ ಡಣಿರು ಡಣಿರೆನೆ 
ಮರಳಿ ಬರುತಿರೆ ದೊಡ್ಡಿಗೆ 


ಹಬ್ಬಿದಾ ಮಲೆ ಮಧ್ಯದೊಳಗೆ 
ಅರ್ಬುತಾನೆಂತೆಂಬ ವ್ಯಾಘನು 
ಗಬ್ಬಿತನದೊಳು ಬೆಟ್ಟದಾ ಅಡಿ 
ಕಿಬ್ಬಿಯೊಳು ತಾನಿರುವನು 


ಗೋವಿನಹಾಡು 


॥೪೨॥ 


PAN 


॥೪೪॥ 


೪೫ 


॥೪೬॥ 


NPE 


ಗೋವಿನಹಾಡು 


ಒಡಲಿಗೇಳು ದಿವಸದಿಂದ 

ತಡೆದಾಹಾರವ ಬಳಲಿ ವ್ಯಾಘನು 
ಅಡಗಿಕೊಂಡು ಗವಿಯ ಬಾಗಿಲ 
ಹೊರನುಡಿಯ ಆಲಿಸುತಿರ್ದನು 


ಕೊರಳ ಗಂಟೆಯ ಧ್ವನಿಯು ಕರ್ಣಕೆ 
ಎರಗಲಾಕ್ಷಣ ವ್ಯಾಘನೆದ್ದು 

ಹರಿದು ಆಹಾರಗೊಂಬೆನೆನುತಲಿ 
ಹೊರಹೊರಟು ತಾ ಬಂದಿತು 


ಸಿಡಿಲು ಘೋಷದಿ ಮೊರೆಯುತಾ ಹುಲಿ 
ಘುಡುಘುಡಿಸಿ ಭೋರಿಡುತ ವ್ಯಾಘನು 
ತುಡುಕಿಯೆರಗಿದ ರಭಸದಿಂದೊ 
ಗ್ಲೊಡೆದವಾಗಾ ಗೋವ್ಗಳು 


ಅದರ ರಭಸಕೆ ನಿಲ್ಲಲರಿಯದೆ 
ಕದುಬಿ ಕಮರಿಯ ಬಿದ್ದು ಪಶುಗಳು 
ಪದರಿ ತಲ್ಲಣಗೊ೦ಡು ಪಶುಗಳು 
ಚದರಿ ಓಡಿಹೋದವು 


ಚೆಲ್ಲಿವೋಡುವ ಪಶುಗಳನ್ನು 
ಸಿಕ್ಕಲಿಲ್ಲಾವೆನುತ ವ್ಯಾಘನು 

ಅಲ್ಲಿ ಕೋಪದಿ ಹಲ್ಲು ಕಡಿಯುತ 
ದಿಕ್ಕು ದಿಕ್ಕಿಗೆ ನೋಡಿತು 


ಕೋಮಲತೆಯಿಂ ನಲಿದು ನೆಗೆಯುತ 
ಆ ಮಹಾಟವಿ ಮಧ್ಯದಲ್ಲಿ 
ಪ್ರೇಮದಿಂದಲಿ ಬರುವ ಪಶುವನು 
ಭೂಮಿಯೊಳು ಹುಲಿ ಕಂಡಿತು 


॥೪೮॥ 


॥೪೯॥ 


॥೫೦॥ 


nS Ol 


॥೫೨॥ 


1೫೩ 


೧೦ 


ಕನ್ನೆ ಮಗನ ಪಡೆದ ಪಶುವು 
ತನ್ನ ಕ೦ದನ ನೆನೆದುಕೊಂಡು 
ಪುಣ್ಯಕೋಟಯೆಂಬ ಪಶುವು 
ಚನ್ನಾಗಿ ತಾ ಬರುತಿರೆ 


ಇಂದು ಎನಗಾಹಾರ ಸಂದಿತು 
ಎನುತಲಾಗ ದುಷ್ಟ ವ್ಯಾಪನು 
ಬಂದು ಬಳಸಿ ಅಡ್ಡಗಟ್ಟ 
ಕೊಂಡಿತಾಗ ಪಶುವನು 


ಹೊಲನ ಗದ್ದೆಯ ಹಾಳುಮಾಡಿದೆ 
ಬೆಳೆದ ಪೈರನು ಸವಿದು ಕೆಡಿಸಿದೆ 
ಬಳಿಕ ಎನ್ನಯ ಗವಿಯ ಬಳಿಗೆ 
ತಳುಗದೇ ನೀ ಬಂದೆಯಾ 


ಎಂದು ಹುಲಿಯು ಅಡ್ಡಗಟ್ಟಿ 
ಹಿಂದೆ ಮುಂದಿಹ ಪಶುಗಳೆಲ್ಲ 
ಒಂದಕೊಂದು ಭಯದೊಳೋಡಿ 
ಮುಂದೆ ದೊಡ್ಡಿಗೆ ಬಂದವು 


ಪುಣ್ಯಕೋಟಿ ಎಂಬ ಪಶುವನು 
ತಾನು ತಿಂದೇನೆಂದು ಹುಲಿಯು 
ಚೆನ್ನಗೋವನು ಅಡ್ಡಗಟ್ಟ 

ತಿನ್ನ ಯತ್ನೀಕರಿಸಿತು 


ಖೂಳ ಹುಲಿಯು ಅಡ್ಡಗಟ್ಟ 
ಬೀಳ ಹೊಯ್ದೆನು ನಿನ್ನ ನೆನುತಲಿ 
ಸೀಳಿ ಬಿಸುಡುವೆ ಬೇಗವೆನುತ 
ಪ್ರಳಯವಾಗಿಯೆ ಕೋಪಿಸೆ 


ಗೋವಿನಹಾಡು 


॥೫೪॥ 


೫೫ 


॥೫೬॥ 


೫೭ 


nS SN 


1೫೮ 


ಗೋವಿನಹಾಡು 


ಹಾಳು ಮಾಡುವ ಗರತಿಯಲ್ಲ 
ಬೀಳು ಮಾಡುವ ಗೈಮೆಯಲ್ಲ 
ಬಾಳುವಂತೆ ಮಾಳ್ಟೆ OA 
ಕೇಳಯ್ಯ ಹುಲಿರಾಯನೆ 


ನಾನು ಮೆಟ್ಟಿದ ಭೂಮಿ ಬೆಳೆವುದು 
ಧಾನ್ಯಧನಗಳುಂಟು ಮಾಡುವೆ 
ಶಾನೆ ಕ್ಷೀರವ ಕೊಡುವೆ ನಿತ್ಯವು 
ಮಾನವರಿಗುಪಕಾರಿಯು 


ಅಡವಿಯೊಳಗಣ ಹುಲ್ಲ ಮೇಯುವೆ 
ಮಡುವಿನೊಳಗಣ ನೀರ ಕುಡಿಯುವೆ 
ಒಡೆಯನಾಜ್ಞೆ ಯಿಂದಲಿರುವೆನು 
ಕಡೆಹಾಯಿಸು ಹುಲಿರಾಯನೆ 


ಉತ್ತರಾವನು ಕೊಡಲು ಹುಲಿಯು 
ಮತ್ತೆ ಕೋಪದಿ ರೌದ್ರತಾಳಿ 

ಕತ್ತ `ಮುರಿವೆನು ಕಚ್ಚಿ ಒದರುವೆ 
ರಕ್ತ ಹೀರುವನೆಂದಿತು 


ಒಂದು ಬಿನ್ನಹ ಹುಲಿಯರಾಯನೆ 
ಕ೦ದನೈದೆನೆ ಮನೆಯ ಒಳಗೆ 

ಒಂದು ನಿಮಿಷದಿ ಮೊಲೆಯ ಕೊಟ್ಟು 
ಬಂದು ನಾನಿಲ್ಲಿ ನಿಲ್ಲುವೆ 


ಹಸಿದ ವೇಳೆಗೆ ಸಿಕ್ಕಿದೊಡವೆಯ 
ವಶವಮಾಡಿಕೊಳ್ಳದೀಗ 
ನುಸುಳಿಹೋದರೆ ನೀನು ಬರುವೆಯ 
ಹಸನಾಯಿತೀಗೆಂದಿತು 


॥೬೮೦॥ 


MeO 


॥೬೨॥ 


॥೬೩॥ 


॥೬೪॥ 


॥೬೫॥ 


೧೧ 


೧೨ 


ಮುನ್ನ ಪಾಂಡವ ಸತಿಯು ಹುಸಿದು 
ತನ್ನ ನಿಜವನು ತಪ್ಪಿ ನಡೆದಳು 

ನಿನ್ನ ನಂಬುವರಾರು ಈಗ 

ನಿನ್ನನಾ ಬಿಡೆನೆಂದಿತು 


ಮೂರು ಮೂರ್ತಿಗಳಾಣೆ ಬರುವೆನು 
ಸೂರ್ಯಚಂದ್ರಮರಾಣೆ ಬರುವೆನು 
ಧಾರುಣೀ ದೇವಿಯಾಣೆ ಬರುವೆನು 
ಎಂದು ಭಾಷೆಯ ಮಾಡಿತು 


ಬರುವೆನೆಂದು ಭಾಷೆ ಮಾಡಿ 
ತಪ್ಪೆನೆಂದಾ ಪುಣ್ಯ ಕೋಟಿಯು 
ಒಪ್ಪಿಸಲೊಡಂಬಟ್ಟು ವ್ಯಾಘ್ರನು 
ಅಪ್ಪಣೆಯ ತಾ ಕೊಟ್ಟಿತು 


ಅಲ್ಲಿಂದ ಕಳುಹೀಸಿಕೊ೦ಡು 
ನಿಲ್ಲದೆ ದೊಡ್ಡೀಗೆ ಬಂದು 
ಚೆಲ್ವ ಮಗನನು ಕಂಡು ಬೇಗ 
ಅಲ್ಲಿ ಕೊಟ್ಟಿತು ಮೊಲೆಯನು 


ಮಗನೆ ಬಾರೊ ಮೊಲೆಯ ಕುಡಿಯೊ 
ಹೇಗೆ ಬದುಕಿಯೊ ಏನನರಿಯೆ 

ಬೇಗ ಬಾರೊ ಕಂದ ಎನುತಲಿ 
ಮಗನ ನೋಡಿಯೆ ಎಂದಳು 


ಕಟ್ಟಕಡೆಯಲಿ ಮೇಯದೀರು 
ಬೆಟ್ಟದೊತ್ತಿಗೆ ಹೋಗದೀರು 
ದುಷ್ಟ ವ್ಯಾಪ್ರಗಳುಂಟು ಅಲ್ಲಿ 
ನಟ್ಟನಡುವೆ ಬಾರಯ್ಯನೆ 


ಗೋವಿನಹಾಡು 


Mel 


॥೬೭॥ 


॥೬೮॥ 


WEE 


॥೭೦॥ 


ae 


ಇಂದು ಒಂದು ದುಷ್ಟ ವ್ಯಾಪನು 
ತಿಂದೆನೆನುತಲಿ ಬಂದಿತಯ್ಯ 

ಕಂದ ನಿನಗೆ ಮೊಲೆಯ ಕೊಡುವೆ 
ನೆಂದು ಬಂದೆನು ದೊಡ್ಡಿಗೆ 


ಕೊಂದೆನೆಂಬ ದುಷ್ಟ ವ್ಯಾಘಗೆ 
ಚೆಂದದಿಂದ ಭಾಷೆಯಿತ್ತು 

ಕ೦ದ ನಿನ್ನನು ನೋಡಿ ಪೋಗುವೆ 
ನೆಂದು ಬಂದೆನು ದೊಡ್ಡಿಗೆ 


ಅಮ್ಮ ನೀನು ಸಾಯಲೇತಕೆ 
ಸುಮ್ಮನಿರು ನೀ ಎಲ್ಲಾರಹಾಗೆ 
ತಮ್ಮ ತಾಯಿಗೆ ಪೇಳಿ ಕರುವು 
ಸುಮ್ಮಾನವಡಗಿ ನಿಂದಿತು 


ಕೇಳಿ ಮಗನ ಬುದ್ಧಿಯನ್ನು 
ತಾಳಿ ಹರುಷವ ಸತ್ಯವೆಂದು 
ಬಾಳಿ ಬದುಕುವ ಭಾಗ್ಯ ನಿನ್ನದು 
ಮುಂದರಿತು ನೀ ಬಾಳೆಯಾ 


ಕೊಟ್ಟ ಭಾಷೆಗೆ ತಪ್ಪಲಾರೆನು 
ಕೆಟ್ಟ ಯೋಚನೆ ಮಾಡಲಾರೆನು 
ನಿಷ್ಠೆಯಿಂದಲಿ ಪೊಪೆನಲ್ಲಿಗೆ 
ಕಟ್ಟಕಡೆಗಿದು ಖಂಡಿತ 


ಸತ್ಯವೇ ನಮ್ಮ ತಾಯಿ ತಂದೆ 
ಸತ್ಯವೇ ನಮ್ಮ ಸರ್ವ ಬಳಗವು 
ಸತ್ಯವಾಕ್ಕಕೆ ತಪ್ಪಿದಾರೆ 

ಅಚ್ಯುತಾ ಹರಿ ಮೆಚ್ಚನು 


॥೭೨॥ 


॥೭೩॥ 


॥೭೪॥ 


॥೭೫॥ 


॥೭೬॥ 


॥೭೭॥ 


೧೩ 


೧೪ 


ಕೊಟ್ಟ ಭಾಷೆಗೆ ತಪ್ಪಿದಾರೆ 
ಸೃಷ್ಟಿಯೊಳು ಶ್ರೀಹರಿಯು ಮೆಚ್ಚನು 
ಎಷ್ಟು ಕಾಲ ಇರುವುದೀ ಕಾಯ 
ಕಟಕಟಾ ಕಂದಯ್ಯನೆ 


ಆರ ಮೊಲೆಯಾ ಕುಡಿಯಲಮ್ಮ 
ಆರ ಸೇರಿ ಬದುಕಲಮ್ಮ 

ಆರ ಬಳಿಯಲಿ ಮಲಗಲಮ್ಮ 
ಆರು ಎನಗೆ ಹಿತವರು 


ಅಮ್ಮಗಳಿರಾ ಅಕ್ಕಗಳಿರಾ 

ಎನ್ನ ತಾಯಿಯೊಡಹುಟ್ಟುಗಳಿರಾ 
ನಿಮ್ಮ ಕಂದನೆಂದು ಕಂಡಿರಿ 
ತಬ್ಬಲಿ ಮಗನೈದನೆ 


ಮುಂದೆ ಬಂದರೆ ಹಾಯದೀರಿ 
ಹಿಂದೆ ಬಂದರೆ ಒದೆಯದೀರಿ 
ನಿಮ್ಮ ಕಂದನೆಂದು ಕಂಡಿರಿ 
ತಬ್ಬಲಿ ಮಗನೈದನೆ 


ಅಮ್ಮ ಕೇಳೆ ಪುಣ್ಯಕೋಟಯೆ 
ನೀನು ಹೋಗಿ ಸಾಯಲೇಶಕೆ 
ಬಳಗವೆಲ್ಲವು ಕೂಡಿ ನಿನ್ನ 
ಸಂಗಡಲೆ ನಾವ್‌ ಬರುವೆವು 


ಅಮ್ಮ ನೀವು ಎನ್ನ ಸಂಗಡ 
ಬರುವುದೀಗ ಉಚಿತವಲ್ಲ 
ಮುನ್ನ ನಾನು ಪಡೆದ ಫಲವಿದು 
ಎನ್ನ ಬಿಡುವುದೆ ಎಂದಿತು 


ಗೋವಿನಹಾಡು 


॥೭೮॥ 


1೭೮1 


NSO 


॥೮೧॥ 


NSM 


NSA 


ಗೋವಿನಹಾಡು 


ಅಮ್ಮ ಕೇಳೆ ಪುಣ್ಯಕೋಟಯೆ 

ನಿನ್ನ ಕಂದನೆ ನಮ್ಮ ಕಂದನು 

ನಿನ್ನ ಮನದೊಳು ಖೇದವೇತಕೆ 
ನಿರ್ಮಲಾದೊಳಿರಮ್ಮನೆ ॥೮೪। 


ಅಮ್ಮ ನೀವು ಎಲ್ಲರಿರಲು 

ಎನ್ನ ಮನದೊಳು ಖೇದವೇತಕೆ 

ನಿಮ್ಮ ಕಂದನೆಂದು ಕೊಂಡಿರಿ 

ತಬ್ಬಲಿ ಮಗನೈದನೆ ೮೫ 


ತಬ್ಬಲಿಯಾದೆಲ್ಲೊ ಮಗನೆ 

ಹೆಬ್ಬುಲಿಯ ಬಾಯೀಗೆ ಹೊಗುವೆನು 

ಇಬ್ಬರಾ ಯಣ ತೀರಿತೆಂದು 

ತಬ್ಬಿಕೊಂಡಳು ಕಂದನ ॥೮೬॥ 


ಅಮ್ಮನೆಂದು ಕರೆವ ಬಾಯಲಿ 

ಮಣ್ಣಹಾಕಿದ ಶಿವನು ಎನುತಲಿ 

ಎನ್ನ ಪುಣ್ಯದ ಭಾಗ್ಯವನ್ನು 

ಯಾರಿಗೆಯು ನಾನುಸುರಲಿ ral 


ನಿನ್ನ ಬಸುರಲಿ ಏಕೆ ಹುಟ್ಟಿದೆ 

ಅನ್ಯಕಾರಿ ಪಾಪಿ ನಾನು 

ಇನ್ನು ಅಮ್ಮನೆನುತ ಯಾರನು 

ಎನ್ನ ಪ್ರೇಮದಿ ಕರೆಯಲಿ ॥೮೮। 


ಕಂದ ನಿನಗೆ ದುಃಖವೇತಕೆ 

ಚೆಂದದಿಂದ ಬಾಳು ಧರೆಯೊಳು 

ಮುನ್ನ ಜನ್ಮದ ಪಡೆದ ಫಲವಿದು 

ಎನ್ನ ಬಿಡುವುದೆ ಎಂದಿತು NSE 


೧೬ 


ಕಂದನೀಗೆ ಬುದ್ಧಿ ಹೇಳಿ 
ಬಂದಳಾಗ ಪುಣ್ಯಕೋಟಿಯು 
ಚೆಂದದಿಂದ ಪುಣ್ಯನದಿಯೊಳು 
ನಿಂದು ಸ್ನಾನವ ಮಾಡಿತು 


ಗೋವು ಸ್ನಾನವ ಮಾಡಿಕೊಂಡು 
ಗವಿಯ ಬಾಗಿಲ ಪೊಕ್ಕು ನಿಂತು 
ಸಾವಕಾಶವ ಮಾಡದಂತೆ 
ವ್ಯಾಘ್ರರಾಯನ ಕರೆದಳು 


ಅಣ್ಣ ಬಾರೋ ಹುಲಿಯ ರಾಯನೆ 
ಹಸಿದೆಯೆಲ್ಲೋ ದೋಷ ಬಂದಿತು 
ಎನ್ನ ಆಹಾರವನು ಬೇಗನೆ 
ಕೊಳ್ಳೆಲೋ ಹುಲಿರಾಯನೆ 


ಖಂಡವಿದೆ ಕೊ ರಕ್ತವಿದೆ ಕೊ 
ಗುಂಡಿಗೆಯ ಕೊಬ್ಬೂಗಳಿದೆ ಕೋ 
ಉಂಡು ಸಂತಸಗೊಂಡು ನೀ ಭೂ 
ಮಂಡಲದೊಳು ಬಾಳಯ್ಯನೆ 


ಪುಣ್ಯಕೋಟಯು ಬಂದು ನುಡಿಯೆ 
ತನ್ನ ಮನದೊಳು ಹುಲಿಯರಾಯನು 
ಕನ್ನೆಯಿವಳನು ಕೊಂದು ತಿಂದರೆ 
ಎನ್ನ ನರಹರಿ ಮೆಚ್ಚನು 


ಎನ್ನ ಒಡಹುಟ್ಟಕ್ಕ ನೀನು 

ನಿನ್ನ ತಿ೦ದು ನಾನೇನ ಪಡೆವೆನು 
ನಿನ್ನ ಪಾದದ ಮೇಲೆ ಬಿದ್ದು 
ಎನ್ನ ಪ್ರಾಣವ ಬಿಡುವೆನು 


ಗೋವಿನಹಾಡು 


NEO 


NEON 


NEN 


॥೯೩॥ 


NES 


E25 


ಗೋವಿನಹಾಡು ೧೭ 


ಮುನ್ನ ನೂರು ಗೋವ ಕೊಂದ 

ಅನ್ಯಕಾರಿ ಪಾಪಿ ನಾನು 

ಇನ್ನು ಇರಿಸಲು ಏಕೆ ಪ್ರಾಣವ 

ಬಿಡುವೆನೆಂದು ಪೇಳಿತು NE 


ಅಮ್ಮ ನೀನು ಸತ್ಯವಂತೆಯು 

ನಿನ್ನ ದರುಶನ ಮಾತ್ರದಿಂದಲಿ 

ನಾನು ಪೂರ್ವದಿ ತಂದ ಫಲವು 

ಇಂದು ಪರಿಹರವಾಯಿತು ೯೭ 


ಯಾಕಯ್ಯ ಹುಲಿರಾಯ ಕೇಳು 

ಜೋಕೆಯಿಂದಲಿ ಎನ್ನನೊಲ್ಲದೆ 

ನೂಕಿ ನೀನು ಸಾಯಲೇತಕೆ 

ಬೇಕೆಂದು ನಾ ಬಂದೆನು ೪೪% 


ನಿನ್ನ ಪ್ರಣವ ತೊರೆಯಲೇತಕೆ 

ಕನ್ನೆಯೆನ್ನನು ತಿಂದು ಬದುಕದೆ 

ಮುನ್ನ ನಿನ್ನಯ ತೃಷೆಯ ಸಲಹಿಕೊ 

ಪನ್ನಗ ಶಯನೀಗೆ ಪ್ರಿಯವು ॥೯೯॥ 


ಪುಣ್ಯಕೋಟಿಯ ಮಾತ ಕೇಳಿ 
ಕಣ್ಣಿನೊಳಗೆ ನೀರ ಸುರಿಯುತ 
ಅನ್ಯಕಾರಿಯು ತಾನು ಎನುತಲಿ 
ತನ್ನ ಮನದೊಳು ಧ್ಯಾನಿಸಿ OOO 


ಮೂರು ಮೂರ್ತಿಗೆ ಕೈಯ ಮುಗಿದು 

ಸೇರಿ ಎಂಟು ದಿಕ್ಕ ನೋಡಿ 

ಹಾರಿ ಆಕಾಶಕ್ಕೆ ನೆಗೆದು 

ತನ್ನ ಪ್ರಾಣವ ಬಿಟ್ಟಿತು ॥೧೦೧॥ 


೧೮ 


ಹರಿಯು ಮೆಚ್ಚಿದ ಹರನು ಮೆಚ್ಚಿದ 
ಬ್ರಹ್ಮದೇವನು ತಾನು ಮೆಚ್ಚಿದ 
ಸುರರು ಪೂಮಳೆಗರೆದು ಬೇಗದಿ 
ಕರುಣದಿ೦ದಲಿ ಇರುವರು 


ಬ್ರಹ್ಮ ಪ್ರಾಣವ ಕರೆದುಕೊಂಡ 

ಹರನು ಪುಲಿಯ ಚರ್ಮ ಪೊದ್ದನು 
ಹರನು ಹಸುವನು ಮನ್ನಿಸಿಯೇ ಬೇಗ 
ತಿರುಗಿ ಕಳುಹಿದ ದೊಡ್ಡಿಗೆ 


ಆಗ ತಮ್ಮಾ ಬಳಗವೆಲ್ಲಾ 
ಬೇಗದಿಂ ಸಂತೋಷಗೊಂಡು 
ಹೇಗೆ ಬಂದೆಯೆ ಪುಣ್ಯಕೋಟಯೆ 
ಈಗ ನೀನತಿ ಶೀಘದಿ 


ಹುಲಿಗೆ ಮೋಕ್ಷವ ಕೊಟ್ಟು ಶಿವನು 
ಸಲಹಿ ಎನ್ನನು ಬಿಡಿಸಿದಾನು 
ನಲಿದು ಬಂದೆನು ಮರಳಿ ದೊಡ್ಡಿಗೆ 
ಗೆಲುವಿನಿಂದಲಿ ಈಗಲು 


ಎಂದ ವಾಕ್ಯವ ಕೇಳಿ ಪಶುಗಳು 
ಚೆಂದದಿಂದ ನಲಿದು ನೆಗೆಯುತ 
ಇಂದುಧರ ಅರವಿಂದನಾಭ ಗೋ 
ಏಂದ ಎನುತಲಿ ನಲಿದವು 


ಗೊಲ್ಲಗೌಡನು ತಾನು ಬಂದು 
ಪುಣ್ಯಕೋಟಿಯ ಪಾದಕೆರಗಿದ 
ಉನ್ನತದ ಸೌಭಾಗ್ಯವೀಯೆಂದು 
ಚೆನ್ನಾಗಿ ತಾ ಕೇಳಿದ 


ಗೋವಿನಹಾಡು 


MOOS 


॥೨೦೩। 


HOV 


॥2೦೫॥। 


MOL 


OLN 


ಪುಣ್ಯಕೋಟಿಯು ನಲಿದು ಕರುವಿಗೆ 
ಪುಣ್ಯಕಾರಿ ಎನುತ ಬೇಗದಿ 

ಚೆನ್ನ ಗೌಡನ ಕಂಡು ತಾನು 
ಉನ್ನತಾದಿಂದೆಂದಿತು 


ಎನ್ನ ವಂಶದ ಗೋವ್ಗಳೊಳಗೆ 
ನಿನ್ನ ವಂಶದ ಗೊಲ್ಲರೊಳಗೆ 
ಮುನ್ನ ಸಂಕ್ರಾಂತಿ ಹಬ್ಬದೊಳಗೆ 
ಚೆನ್ನ ಕೃಷ್ಣನ ಭಜಿಸಿಯೆ 


ಪಾಲು ಪೊಂಗಲನಿಕ್ಕಿಸಯ್ಯ 

ಬಾಲ ಗೋವ್ಗಳ ಕೂಡಿ ಸಾಗಲು 
ಲೋಲ ಕೃಷ್ಣನು ನಿಮಗೆ ಒಲಿವನು 
ಪಾಳಿಸೆನ್ನಯ ವಾಕ್ಯವಾ 


ಪುಣ್ಯಕೋಟಿಯ ಮಾತಕೇಳಿ 
ಗೊಲ್ಲಗೌಡನು ತಾನು ಬೇಗದಿ 
ಪುಣ್ಯ ನದಿಯೊಳು ಮಿಂದು ಬಂದು 
ಆಗ ಹಬ್ಬವ ಮಾಡಿದ 


ನಮ್ಮ ವಂಶಕೆ ವರುಷಕೊಂದು 
ಸಂಕರಾತ್ರಿಯ ಹಬ್ಬದೊಳಗೆ 
ಪಾಲು ಪೊಂಗಲ ಮಾಳೆವೆಂದು 
ಆಗ ಹಬ್ಬವ ಮಾಡಿದ 


ಗೋವು ಹೇಳಿದ ಪುಣ್ಯ ಕಥೆಗಳ 
ಹೇಳಿದವರಿಗೆ ಕೇಳಿದವರಿಗೆ 
ಈವ ಅಚ್ಯುತ ಸೌಭಾಗ್ಯ ಸಂಪದ 
ಆವ ಕಾಲಕೆ ತೆಗೆಯದ 


೧೯ 


॥7೦೮। 


NOE 


MOON 


MOO 


NOON 


NOOA 


೨೦ 


ಗೋವಿನಹಾಡು 


ಪದ್ಮನಾಭನೆ ಪರಂಧಾಮನೆ 

ಮದ್ದುರ ಶ್ರೀನಾರಸಿಂಹನೆ 

ಮುದ್ದು ವರಗಳ ಕೊಡುವ ನಿಮಗೆಯು 

ನಮೋ ನಮೋ ಮಂಗಳ೦ NOV 


ಗೋವಿನಹಾಡು 


೨೧ 


ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮರುಮುದಣಗೊಳ್ಳುತ್ತಿರುವ 
ಮತ್ತು ಹೊಸದಾಗಿ ಮುದಿತವಾಗುತ್ತಿರುವ ವಿವಿಧ ಪ್ರಕಾರಗಳ 
ಪುಸ್ತಕಗಳನ್ನು ಸಹೃದಯರು ಮೆಚ್ಚಿ ಸ್ವೀಕರಿಸಲು 
ಯೋಗ್ಯವಾಗುವಂತೆ ಆಕರ್ಷಕ ವಿನ್ಯಾಸಗಳಲ್ಲಿ ಸಿದ್ಧಪಡಿಸಿದ 
ಮೇಲೆ 'ಅವುಗಳ ಮಾರಾಟದ ಇರವ ಹೆಚ್ಚುತ್ತಿರುವುದನ್ನು 
ಕಂಡು ನನಗೆ ಸಂತೋಷವಾಗಿದೆ. ಓದುಗರು ಬಯಸುವ 
ಪುಸ್ತಕಗಳನ್ನು ಅವರ ಕೈಗೆ ತಲಪುವಂತೆ ಮಾಡುವುದೇ 
ಪುಸ್ತಕೋದ್ಯಮದ ಪ್ರಾಥಮಿಕ ಆಶಯ. 

ಶೈ ಉದ್ಯಮವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ. 
ಕಾಲಕಾಲಕ್ಕೆ ಬದಲಾಗುತ್ತಿರುವ ಓದುಗರ ಅಭಿರುಚಿಗೆ 
ಸ್ಪಂದಿಸುತ್ತ. ಆ ಡಿ ಬಹುವೇಗವಾಗಿ ಸಾಗುತ್ತಿರುವ 
ಪ್ರಕಾಶಕರ ನಡುವೆ ಕನ್ನಡ ಸರಸ್ವತಿಯ ಆರಾಧನೆ 
ಮಾಡುತ್ತಿದ್ದೇವೆಂದು ಭಾವಿಸುವುದರ ಜೊತೆಗೆ ಹೊಸಕಾಲದ 
ಅಗತ್ಯಕ್ಕೆ ಅನುಗುಣವಾಗಿ ಬದಲಾಗುವುದೇ ಜೀವಂತಿಕೆಯ 
ಲಕ್ಷಣ ಎ೦ದು ಕನ್ನಡ ಸಾಹಿತ್ಯ ಪರಿಷತ್ತು ಪರಿಗಣಿಸಿದೆ. 


| ಹುಂಡಲೀಕ ಹಾಲಂಬಿ 
ಅಧ್ಯಕ್ಷರು. ಕನ್ನಡ ಸಾಹಿತ್ಯ ಪರಿಷತ್ತು 





ನಪ ಒರ ಸಾಹಿತ್ಯ ಪರಿಷತ್ತು 


ಪ ಮಹಾಕವಿ ರಸ್ತೆ ಸುಜ ಜಾಸ್‌ ೫೬೦೦೧೮ ರೂ. ೨೦/- 


[al 
5 


